ಕರ್ನಾಟಿಕ ವಿಧಾನ ಪರಿಷತ್ತು 


ಕಾಲೇಜುಗಳಿಗೆ ದೈಹಿಕ 
ನಿರ್ದೇಶಕರು/ಉಪನ್ಯಾಸಕರ 
ನೇಮಕಾತಿ ಪ್ರಕ್ರಿಯೆ ಯಾವ 
ಹಂತದಲ್ಲಿದೆ; 


ಶಿಕ್ಷಣ 


"| ಚುಕ್ಕೆ ಗುರುತಿಲ್ಲದ ಪ್ರಶ್ನೆ ಸಂಖ್ಯೆ 794 (922) 
ಸದಸ್ಯರ ಹೆಸರು ಡಾ: ವೈ ಎ ನಾರಾಯಣಸ್ವಾಮಿ (ಶಿಕ್ಷಕರ ಕ್ಲೇತು 
ಉತ್ತರಿಸಬೇಕಾದ ದಿನಾಂಕ 20.09.2021 
ಉತ್ತರಿಸಬೇಕಾದ ಸಚಿವರು | ಮಾನ್ಯ ಉನ್ನತ ಶಿಕ್ಷಣ ಸಚಿವರು 
ಪ್ರಶ್ನೆ . ಉತ್ತರ 
ಅ) | ಪದವಿ ಹಾಗೂ ಪದವಿ ಪೂರ್ವ ಕಾಲೇಜು ಶಿಕ್ಷಣ ಇಲಾಖೆ 


ಕಾಲೇಜು ಶಿಕಣ ಇಲಾಖೆಯ ಸರ್ಕಾರಿ ಪ್ರಥಮ ದರ್ಜಿ 
ಕಾಲೇಜುಗಳಲ್ಲಿನ ದೈಹಿಕ ಶಿಕ್ಷಣ" ನಿರ್ದೇಶಕರನ್ನು 
ನೇಮಿಸಿಕೊಳ್ಳಲು ವಿಶೇಷ ನೇಮಕಾತಿ ನಿಯಮಗಳನ್ನು 
ರೂಪಿಸಲಾಗುತ್ತಿದ್ದ, ಕೂಡಲೇ ಅಂತಿಮಗೊಳಿಸ 
ಲಾಗುವುದು ಹಾಗೂ ಕೋವಿಡ್‌-19ರ ಪರಿಸ್ಥಿತಿ 
ಹಿನ್ನೆಲೆಯಲ್ಲಿನ ಆರ್ಥಿಕ ಇಲಾಖೆಯ ನಿರ್ಬಂದಗಳು 
ತೆರಪುಗೊಂಡ ತರುವಾಯ ದೈಹಿಕ ಶಿಕ್ಷಣ ನಿರ್ದೇಶಕರ 
ನೇಮಕಾತಿಗೆ' ನಿಯಮಾನುಸಾರ ಕ್ರಮವಹಿಸಲಾಗುವುದು. 


ಪದವಿ ಪೂರ್ವ ಶಿಕಣ ಇಲಾಖೆ | 

ಪ್ರೋ. ಎಲ್‌ ಆರ್‌ ವೈದ್ಯನಾಥನ್‌ ಆಯೋಗದ 

ವರದಿಯಂತೆ ಪದವಿ ಪೂರ್ವ ಶಿಕ್ಷಣ ಇಲಾಖೆಯ 20 

ಸರ್ಕಾರಿ ಪದವಿ ಪೂರ್ವ ಕಾಲೇಜುಗಳಿಗೆ ಮಾತ್ರ, ದೈಹಿಕ 

ಶಿಕ್ಷಣ ಉಪನ್ಯಾಸಕರ ಹುದ್ದೆಗಳು ಮಂಜೂರದಾಗಿರುತ್ತವೆ. 

ಈ ಪೈಕಿ 10 ನೇರ ನೇಮಕಾತಿಗೆ ಮತ್ತು 10 ಬಡಿಗೆ 
ಮೀಸಲಿರಿಸಲಾಗಿರುತ್ತದೆ. 


ಆ) 


ಯಾವ 
ನೇಮಕಾತಿಯನ್ನು 
ಪೂರ್ಣಗೊಳಿಸಲಾಗುವುದು? 


ಕಾಲಾವಧಿಯೊಳಗೆ 


ನೇರ ನೇಮಕಾತಿಗೆ ಮೀಸಲಿರುವ 10 ಹುದೆಗಳ 
ಭರ್ತಿಗಾಗಿ ಕೇಂದ್ರೀಕೃತ ದಾಖಲಾತಿ ಘಟಕಕ್ಕೆ ಪ್ರಸ್ತಾವನೆ 
ಸಲ್ಲಿಸುವ ಸಂಬಂಧ ಪ್ರಕ್ರಿಯೆಯು 
ಪರಿಶೀಲನೆಯಲ್ಲಿರುತ್ತದೆ. 

ಬಡಿಗೆ ಮೀಸಲಿರುವ 10 ಹುಬೆಗಳ ಭರ್ತಿಗಾಗಿ 
ಎಂ.ಖಿ.ಇಡಿ ಸ್ನಾತಕೋತ್ತರ ಪದವಿಯನ್ನು ದ್ವಿತೀಯ 
ದರ್ಜೆಯಲ್ಲಿ ಉತೀರ್ಣ ಹೊಂದಿರುವ ಸಾರ್ವಜನಿಕ 
ಶಿಕ್ಷಣ ಇಲಾಖೆಯಲ್ಲಿ ಕಾರ್ಯನಿರ್ವಹಿಸುತ್ತಿರುವ ಅರ್ಹ 
ಗ್ರೇಡ್‌-1 ದೈಹಿಕ ಶಿಕ್ಷಣ ಶಿಕ್ಷಕರ ವ್ಯಕ್ತಿಪೂರ್ವೋತ್ತರ 
ದಾಸ್ತಾವೇಜುಗಳನ್ನು ಸಲ್ಲಿಸಲು ದಿನಾಂ೦ಕ:07.07.2021ರ 
ಪತ್ರದಲ್ಲಿ ಸಾರ್ವಜನಿಕ ಶಿಕ್ಷಣ ಇಲಾಖೆಯನ್ನು 
ಕೋರಲಾಗಿದ್ದು, ಮಾಹಿತಿ ಸ್ವೀಕೃತವಾದ ಕೂಡಲೇ 
ಮುಂದಿನ ಕ್ರಮ ಕೈಗೊಳ್ಳಲಾಗುವುದು. 


ಇಡಿ 08 ಯುಇಸಿ 2021 


ಉನ್ನತ ಶಿಕಣ, ಐಟಿ-ಬಿಟಿ, ವಿಜ್ಞಾನ ಮತ್ತು ತಂತ್ರಜ್ಞಾ ನ 


ವಿದ್ಯುನ್ಮಾನ ಹಾಗೂ ಕೌಶಲ್ಯಾಭಿವೃದ್ಧಿ 
ಉದ್ಯಮಶೀಲತೆ ಮತ್ತು ಜೀವನೋಪಾಯ ಸಚಿವರು. 


